ಸಾಹಿತಿ, ವಿಮರ್ಶಕ 


ಕನ್ನಡ ಸಾಹಿತ್ಯಕ್ಕೆ ಇಂಗ್ಲಿಷ್‌ ಸಾಹಿತ್ಯದ ಧಾರೆಯನ್ನು ಹರಿಸಿದ 
ಯಾರಾದರೂ ಸಾಹಿತಿಗಳಿದ್ದರೆ ಅದು ಎಲ್‌.ಎಸ್‌. ಶೇಷಗಿರಿ 
ರಾವ್‌. "ಇಂಗ್ಲಿಷ್‌ ಸಾಹಿತ್ಯ ಚರಿತ್ರೆ' ಅವರಿಗೆ ಕೇಂದ್ರ ಸಾಹಿತ್ಯ 
ಅಕಾಡೆಮಿಯ ಪ್ರಶಸ್ತಿ ತಂದುಕೊಟ್ಟ ಕೃತಿ. ಇಂತಹ ಇಂಗ್ಲಿಷ್‌ 
ಸಾಹಿತ್ಯ ಚರಿತ್ರೆ ಭಾರತೀಯ ಭಾಷೆಗಳಲ್ಲೇ ಯಾವ 
ಭಾಷೆಯಲ್ಲೂ ಬಂದಿಲ್ಲ ಎಂದರೆ ತಪ್ಪಾಗದು. 'ಶೀನರತಿಃ 
ಅವರ "ಭಾರತೀಯ ಕಾವ್ಯ ಮೀಮಾಂಸೆ” ಹೇಗೆ 
ಅದ್ದಿಶೀಯವೋ ಹಾಗೆ ಎಲ್‌.ಎಸ್‌.ಎಸ್‌. ಅವರ ಇಂಗ್ಲಿಷ್‌ 
ಸಾಹಿತ್ಯ ಚರಿತ್ರೆ. ಕನ್ನಡಿಗರಿಗೆ ಇಂಗ್ಲಿಷ್‌ ಸಾಹಿತ್ಯದ ಸಮಗ್ರ 
ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಮತ್ತು ಸ್ಪುಟವಾಗಿ 
ಕಟ್ಟಿಕೊಡುತ್ತದೆ. 

ಇಂಥ ಅಮೂಲ್ಯ ಕೃತಿಯನ್ನು ಕನ್ನಡಕ್ಕೆ ಕೊಟ್ಟ ಎಲ್‌.ಎಸ್‌. 
ಶೇಷಗಿರಿ ರಾವ್‌ ಅವರು ಕನ್ನಡ ಸಾಹಿತ್ಯದ ಹಿರಿಯ ಸಾಹಿತಿಗಳು. ವೃತ್ತಿಯಲ್ಲಿ 
ಇಂಗ್ಲಿಷ್‌ ಪ್ರಾಧ್ಯಾಪಕರಾಗಿದ್ದರೂ ತಮ್ಮ ವೃತ್ತಿಯ ಆ ಇಂಗ್ಲಿಷ್‌ ಜ್ಞಾನವನ್ನು 
ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಸೀಮಿತಗೊಳಿಸದೆ ಸಮಸ್ತ ಕನ್ನ ಡಿಗರಿಗೂ 
ಉಣಬಡಿಸಿದ ಮಹಾಮೇಧಾವಿಯಾಗಿದ್ದರು. ಹತ್ತಾರು ಅಮೂಲ್ಯ. ಕೃತಿಗಳ 
ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. "ಇಂಗ್ಲಿಷ್‌ ಭಾಷೆಯಲ್ಲಿ 
ಆಧುನಿಕ ಸಾಹಿತ್ಯ' 'ಪಾಶ್ನಾತ್ಯ ಸಾಹಿತ್ಯ ವಿಹಾರ' 'ಪಾಶ್ನಾತ್ಯ ಮತ್ತು ಭಾರತೀಯ 
ಮಹಾಕಾವ್ಯ' ಮುಂತಾದ ಹಲವು ಕೃತಿಗಳನ್ನು ಇಂಗ್ಲಿಷ್‌ ಸಾಹಿತ್ಯದ ಜೊತೆಗೆ 
ಕನ್ನಡ ಸಾಹಿತ್ಯವನ್ನು ತೌಲನಿಕವಾಗಿ ಅಧ್ಯಯನ ಮಾಡಿದ್ದಾರೆ. 

ಬಿ.ಎಂ.ಶ್ರೀ ಅವರ ಗರಡಿಯಲ್ಲಿ ಪಳಗಿದ ಕೊನೆಯ ಶಿಷ್ಯರಾಗಿ, ಪೈಲ್ವಾನರಾಗಿ, 
ಬಿ.ಎಂ.ಶ್ರೀ. ಪರಂಪರೆಯನ್ನು ಅನುಸರಿಸಿದವರು. 

ಬೆಂಗಳೂರು ಸೆಂಟ್ರಲ್‌ ಕಾಲೇಜಿನ ಎಂ.ಎ. ವಿದ್ಯಾರ್ಥಿಯಾಗಿ ಅನಕ್ಕ, 
ಬಿ.ಎಂ.ಶ್ರೀ., ಎಸ್‌.ವಿ. ರಂಗಣ್ಣ, ವಿ.ಸೀ. ಜಿ.ಪಿ. ರಾಜರತ್ನಂರಂತಹ ಮೇಧಾವಿಗಳ 
ಪಾಠ ಕೇಳುವ ಸುಯೋಗದೊಂದಿಗೆ ಕನ್ನಡ ಕಟ್ಟುವ ಕಟ್ಟಾಳುವಾಗಿಯೂ 
ರೂಪುಗೊಂಡರು. ಇಂಗ್ಲಿಷ್‌ ಅಧ್ಯಾಪಕ ವೃಕ್ತಿಯಲ್ಲಿದ್ದರೂ ಅವರ ಮನಸೆಲ್ಲ 
ಕನ್ನಡದತ್ತಲೇ ತುಡಿಯುತ್ತಿತ್ತು. 1947ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 
ಕಾರ್ಯದರ್ಶಿಯಾಗಿ ಸಾಹಿತ್ಯ ವಲಯ ಪ್ರವೇಶಿಸಿದ ಶೇಷಗಿರಿರಾಯರು ಮತ್ತೆ 
ಹಿಂತಿರೂಗಿದ್ದೇ ಇಲ್ಲ. ರಾಷ್ಟೋತ್ಸಾನ ಪರಿಷತ್‌ನ ಮಹತ್ನದ ಯೋಜನೆಯಾದ 
ಭಾರತ ಭಾರತಿ ಪುಸ್ತಕ ಮಾಲೆಯಲ್ಲಿ 500ಕ್ಕೂ ಹೆಚ್ಚು ಭಾರತದ ಸಂತರ, ಪುಣ್ಯ 
ಪುರುಷರ, ಸಾಧಕರ, ಸಾಹಿತಿಗಳ, ಸ್ಪಾತಂತ್ರ್ಯ ಹೋರಾಟಗಾರರ ಜೀವನ ಚಿತಗಳೆ 
ಪುಟ್ಟ ಪುಸ್ತಕಗಳು ಜನರ ಮೆಚ್ಚುಗೆ ಪಡೆದವು. ಈ ಪುಸ್ತಕಗಳ ಪ್ರಧಾನ 
ಸಂಪಾದಕರಾಗಿ ಶೇಷಗಿರಿರಾಯರ ಅವಿರತ 
ಜನಜನಿತವಾಯಿತು. 

1980-82ರಲ್ಲಿ ಮುಖ್ಯಮಂತ್ರಿ ಗುಂಡೂರಾಯರ ಪತ್ರಿಕಾ ಕಾರ್ಯದರ್ಶಿಯಾಗಿ 
ಹೆಸರು ಮಾಡಿದ ಶೇಷಗಿರಿರಾಯರಿಗೆ 1993ರಲ್ಲಿ ಸರ್ಕಾರ ಆರಂಭಿಸಿದ ಕನ್ನಡ 
ಪುಸ್ತಕ ಪ್ರಾಧಿಕಾರದ ಪ್ರಥಮ ಅಧ್ಯಕ್ಷ ಸ್ಥಾನ ಲಭಿಸಿತು. ಅದರ ಮೂಲಕ ಕನ್ನಡ 
ಪುಸ್ತಕ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಿದರು. ಕನ್ನಡ ಪುಸ್ತಕಗಳ ವ್ಯವಸ್ಥಿತ ಪ್ರದರ್ಶನ 
ಮತ್ತು ಮಾರಾಟ ಯೋಜನೆ ಹಾಗೂ ಕನ್ನಡ' ಪುಸ್ತಕಗಳನ್ನು ಸಗಟಾಗಿ ಕೊಳ್ಳುವ 
ಯೋಜನೆಗಳನ್ನು ಆರಂಭಿಸಿ ಕನ್ನಡ ಪುಸ್ತಕ ಪ್ರಕಾಶನದ ಕ್ಷೇತ್ರವನ್ನು 
ಪ್ರೋತ್ಸಾಹಿಸಿದರು. 

1990-91ರಲ್ಲಿ ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಸಂಕಷ್ಟದ ಸ್ಥಿತಿಯಲ್ಲದ್ದ 
ಪ್ರತಿಷ್ಠಾನವನ್ನು ಮುನ್ನಡೆಸಿದರು. ಆ ಸ೦ದರ್ಭದಲ್ಲಿ ಆ ಸಂಸ್ಥೆಯ 
ಕಾರ್ಯದರ್ಶಿಯಾಗಿ ಅವರೊಂದಿಗೆ ನಿಕಟತೆಯನ್ನು ಬೆಳೆಸಿಕೊಳ್ಳುವ ಸದವಕಾಶ 
ನನ್ನದಾಗಿತ್ತು. 

ಗೋಕಾಕ ಚಳುವಳಿ ಮತ್ತು ಅನೇಕ ಕನ್ನಡ ಪರ ಹೋರಾಟಗಳಲ್ಲಿ ಸಾತ್ತಿಕವಾಗಿ 
ದುಡಿದವರು. ಶಾಸ್ತ್ರೀಯ ಭಾಷೆಯ ವರದಿಯನ್ನು ಸಿದ್ದಪಡಿಸಿದ ಕೀರ್ತಿ ಇವರಿಗೆ 
ಸಲ್ಲುತ್ತದೆ. 


ಪ್ರಮುಖವಾಗಿ ವಿಮರ್ಶೆ ಕ್ಷೇತ್ರದಲ್ಲಿ ಗಟ್ಟಿ ಧ್ವನಿಯಾಗಿ ಗುರುತಿಸಿಕೊಂಡಿದ್ದ 


ಪ್ರೊ. ಶೇಷಗಿರಿರಾಯರು 80ಕ್ಕೂ ಹೆಚ್ಚು ಕೃಶಿಗಳನ್ನು ರಚಿಸಿದ್ದಾರೆ. ಕಥೆ, ನಾಟಕ, 
ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಕನ್ನಡ-ಇಂಗ್ಲಿಷ್‌, ಇಂಗ್ಲಿಷ್‌-ಕನ್ನಡ 
ನಿಘಂಟುಗಳನ್ನು ರಚಿಸಿ ನಿಘಂಟು ಕ್ಷೇತ್ರದಲ್ಲೂ ಹೆಸರು ಮಾಡಿದ್ದಾರೆ. 
ಇಂಗ್ಲಿಷ್‌ನಲ್ಲೂ ಕನ್ನಡ ಸಾಹಿತಿಗಳನೇಕರ ಸಾಹಿತ್ಯವನ್ನು ವಿಮರ್ಶೆ ಮಾಡುವ 
ಮೂಲಕ ಕೃತಿಗಳನ್ನು ಪ್ರಕಟಿಸುವ ಮೂಲಕ ಕನ್ನಡ ಸಾಹಿತ್ಯದ ಅರಿವಿನ 


ಶ್ರಮ-ಶದ್ಯೆ-ಆಸಕಿ 


ಕ್ಷೇತ್ರವನ್ನು ವಿಸ್ತರಿಸಿದ ಕೀರ್ತಿ ಶೇಷಗಿರಿರಾಯರದ್ದು. 
ಇಂಗ್ಲಿಷ್‌ನಲ್ಲಿ ಮಹಾಭಾರತವನ್ನು ಬರೆದು ಪರಿಚಯಿಸಿದ್ದಾರೆ. 
ಕನ್ನಡ ಜನರ ಗೌರವಕ್ಕೆ ಪಾತ್ರರಾಗಿದ್ದ ಶೇಷಗಿರಿರಾಯರಿಗೆ 
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಜೊತೆಗೆ ರಾಜ್ಯ 
ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಸರ್ಕಾರದ 
ರಾಜ್ಯೋತ್ಸವ ಪ್ರಶಸ್ತಿಗಳು ಲಭ್ಯವಾಗಿವೆ. "ಸೌಜನ್ಯ' ಎಂಬ 
ಪುಟ್ಟ ಅಭಿನಂದನ ಕೃತಿ ಪ್ರಕಟವಾಗಿದ್ದರೂ 
ಪೂರ್ಣಪ್ರಮಾಣದ ಅಭಿನಂದನ ಗಂಥ ಬಂದಂತೆ 
ಕಾಣಲಿಲ್ಲ. ಕೊನೆಯ ದಿನಗಳನ್ನು ಅನಾರೋಗ್ಯದಿಂದ ಕಳೆದ 
ಅವರು ಶ್ರೀಮತಿ ಭಾರತಿಯವರ ಆರೈಕೆಯಲ್ಲಿ ತೃಪ್ತರಾಗಿ 94 
ವರ್ಷಗಳ ದೀರ್ಪ ಆಯಸ್ಸಿನೊಂದಿಗೆ 20-12-2019ರಂದು 
ನಮ್ಮನ್ನಗಲಿದರು. 
ಉದಯಭಾನು ಕಲಾಸಂಘದೊಂದಿಗೆ ನಿಕಟ ಬಾಂಧವ್ಯ 
ಉದಯಭಾನು ಕಲಾಸಂಘದ ರಜತೋತ್ಸವ ಸಂದರ್ಭದಲ್ಲಿ ಸಿದ್ದಪಡಿಸಿದ್ದ 
"ಸ್ಥಾತಂತ್ರೋತ್ತರ ಕನ್ನಡ ಸಾಹಿತ್ಯ-ಸಂಸ್ಕೃತಿ” ಗಂಥ ಪಕಟಣೆ ಯೋಜನೆಯ 
ಪ್ರಧಾನ ಸಂಪಾದಕರಾಗಿ ಆ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿಸಿದರು. 
ಇಂದಿಗೂ ಆ ಗಂಥ ಸಾಹಿತ್ಯಾಭ್ಯಸಿಗಳ ಆಕರ ಗ್ರಂಥವಾಗಿ ಉಳಿದಿದೆ. 
ಲೇಖನಗಳನ್ನು ತಜ್ಞ ಲೇಖಕರಿಂದ ಬರೆಸಿ, ಪರಿಶೀಲಿಸಿ ಪ್ರತಿ ವಿಭಾಗಕ್ಕೂ 
ಪ್ರತ್ಯೇಕವಾದ ಸಂಪಾದಕೀಯ ಟಿಪ್ಪಣಿಗಳನ್ನು ಬರೆದು ಸಿದ್ದಪಡಿಸಿದ ಆ ಗ್ರಂಥ 
ಅಪರೂಪದ್ಧಾಗಿದೆ. ಕನ್ನಡ ಸಾಹಿತ್ಯದ ಬಗೆಗೆ ಅವರಿಗಿದ್ದ ಅಪಾರವಾದ 
ಅಧ್ಯಯನ, ಒಳನೋಟಗಳು ಅದರಲ್ಲಿ ಪುಟಪುಟದಲ್ಲೂ ಎದ್ದು ತೋರುತ್ತದೆ. 
ಸಂಘಕ್ಕೆ ಅವರು ಧಾರೆಯೆರೆದ ಇಂಥದೇ ಇನ್ನೊಂದು ವಿಶೇಷ 
ಯೋಜನೆಯೆಂದರೆ "ಬೆಂಗಳೂರು ದರ್ಶನ' ಸಂಪುಟಗಳು. 2005ರ ಸಂಘದ 
40ನೇ ಸಾಧನಾ ಉತ್ಸವದ ಸಂದರ್ಭಕ್ಕಾಗಿ ಸಿದ್ಧಪಡಿಸಿದ ಎರಡು ಬೃಹತ್‌ 
ಸಂಪುಟಗಳು ಬೆಂಗಳೂರಿನ ಇತಿಹಾಸದಲ್ಲೇ ಮೈಲಿಗಲ್ಲಾಗಿವೆ. ಎಂ.ಎಚ್‌. 
ಕೃಷ್ಣಯ್ಯ, ಡಾ. ಸೂರ್ಯನಾಥ ಕಾಮತ್‌ ಮತ್ತು ಡಾ. ವಿಜಯಾ ಅವರೊಂದಿಗೆ 
ಸೇರಿ ಚರ್ಚಿಸಿ, ಪರಿಶೀಲಿಸಿ ಒಂದೊಂದು ಲೇಖನವನ್ನೂ ತಿದ್ದಿ 2-3 ವರ್ಷಗಳ 
ಕಾಲ ತೀಡಿ ರೂಪಿಸಿದ ಈ ಸಂಪುಟ ಅವರ ಶ್ರದ್ಧೆ ಮತ್ತು ಸಾಧನೆಗೆ 
ಸಾಕ್ಷಿಯಾಗಿದೆ. ಶೇಷಗಿರಿರಾಯರ ಸಾರರ್ಥ್ಯದಲ್ಲಿ ನಡೆದ ಈ ಬೃ ಹತ್‌ಕಾರ್ಯ ಅವರ 
ಜೀವಮಾನದ ಸಾಧನೆಗಳಲ್ಲಿ ಒಂದಾಗಿದೆ ಎಂದರೆ ಉತ್ತೇಕ್ಷೆಯೆನಿಸದು. ಈ 
ಸಂಪುಟಗಳ ಪರಿಷ್ಣ್ಯತ, ವಿಸ್ತೃತ ತಲಾ 1000 ಪುಟಗಳ 5 ಸಂಪುಟಗಳನ್ನು 
ಹ್ರೊ. ಎಂ.ಎಚ್‌. ಕೃಷ್ಟಯ್ಯ ಮತ್ತು ಡಾ. ವಿಜಯಾ ಅವರ ಸಂಪಾದಕತ್ವದಲ್ಲಿ 
ಸಂಘದ ಸುವರ್ಣ ಮಹೋತ್ಸವದಲ್ಲಿ 2016ರಲ್ಲಿ ಪ್ರಕಟಿಸಲಾಗಿದೆ. 
ಬೆಂಗಳೂರು ದರ್ಶನದ ಇಂಗ್ಲಿಷ್‌ ಸಂಪುಟವನ್ನು ಸಿದ್ದಪಡಿಸುವ ಅಭಿಲಾಷೆ 
ಸಂಘಕ್ಕಿತ್ತಾದರೂ ಅದು ಸಾಧ್ಯವಾಗದದ್ದು ಶೇಷಗಿರಿರಾಯರ ಅನಾರೋಗ್ಯದ 
ಕಾರಣದಿಂದ ಎಂಬುದನ್ನು ಇಲ್ಲಿ ನಾವು ವಿಷಾದದಿಂದ ದಾಖಲಿಸಬೇಕಾಗಿದೆ. 
ಅವರಿಗೆ ಭಗವಂತ ಉತ್ತಮ ಆರೋಗ್ಯ ದಯಪಾಲಿಸಿದ್ದರೆ ಅವರು ಈ 
ಕಾರ್ಯವನ್ನು ಸಂತೋಷವಾಗಿ ಮಾಡಿಕೊಡುತ್ತಿದ್ದರು. 
ಸಂಘಕ್ಕೆ 1983ರಿಂದಲೇ ಪರಿಚಿತರಾಗಿದ್ದ ಶ್ರೀಯುತರು ಪ್ರೊ. ಎಂ.ವಿ. 
ಸೀತಾರಾಮಯ್ಯನವರ ಅಭಿನಂದನ ಗ್ರಂಥ "ಆಸ್ಪಾದ?ಕ್ಕೆ ಗೌರವ ಸಲಹೆಗಾರರಾಗಿ 
ಸಂಘದ ಚಟುವಟಿಕೆಗಳೊಂದಿಗೆ ಗುರುತಿಸಿಕೊಂಡಿದ್ದರು. ಸಂಘಕ್ಕೆ ಗೌರವ 
ಸದಸ್ಯರನ್ನು ಮಾಡಿಕೊಳ್ಳುವ ಆಲೋಚನೆ ಬಂದಾಗ ಮೊದಲು ನೆನಪಾದದ್ದೇ 
ಶೇಷಗಿರಿರಾಯರು. ಅವರು ನಮ್ಮ ಸಂಸ್ಥೆಯ ಗೌರವ ಸದಸ್ಯರಾಗಿದ್ದರು 
ಎಂಬುದೇ ನಮಗೆ ಹೆಮ್ದೆಯಾಗಿತ್ತು. ಸಂಘದ ಸಾಹಿತ್ಯ ಸಾಧನೆಗಳ ಹಿಂದಿನ 
ಶಕ್ತಿಯಾಗಿದ್ದ ಇಂಥ ದೊಡ್ಡ ಮಹತ್ನದ ಸಾಹಿತಿಗಳು ಸಂಘವನ್ನು ಕಟ್ಟಿ 
ಬೆಳೆಸುವಲ್ಲಿ ಬೆನ್ನೆಲುಬಾಗಿದ್ದರೆಂದರೆ ಅತಿಶಯೋಕ್ತಿಯೆನಿಸದು. 
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ, ಉಡುಪಿಯಲ್ಲಿ 
ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಗೌರವವನ್ನು 
ಪಡೆದಿದ್ದನ್ನು ಬಿಟ್ಟರೆ ಅಂತಹ ದೊಡ್ಡ ಪ್ರಮಾಣದ ಗೌರವ ಶೇಷಗಿರಿರಾಯರಿಗೆ 
ಸಿಗಲಿಲ್ಲ. ನಮ್ಮ ಸಂಘದಿಂದ ಸುವರ್ಣ ಮಹೋತ್ಸವ ಸನ್ಮಾನವನ್ನು ನಾವು 
ಮಾಡಿದ್ದೇವೆಂಬುದು ನಮಗೆ ಸಮಾಧಾನದ ಸಂಗತಿಯಾಗಿದೆ. 
ಡಾ. ನಾ. ಗೀತಾಚಾರ್ಯ 
ಸಾಹಿತಿಗಳು 


ಸರಚತೆಯ ಆದರ್ಶ 


ಶ್ರೀ ಹೆಚ್‌. ಶ್ರೀನಿವಾಸ ರಾವ್‌ ಮತ್ತು 
ಶ್ರೀಮತಿ ಮಹಾಲಕ್ಷ್ಮಮ್ಮರವರ ಸುಪುತ್ರಿಯಾಗಿ 
ಫೆಬ್ರವರಿ 3, 1934ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ 
ಇವರು ಎಂ.ಎ. ಹಿಂದಿ ಸ್ನಾತಕೋತ್ತರ ಪದವಿ 
ಯನ್ನು ಕಾಶಿ ವಿದ್ಯಾಲಯದಲ್ಲಿ ಪಡೆದುಕೊಂಡರು. 
1958 ರಿಂದ 1990ರವರೆಗೆ ಆಕಾಶವಾಣಿಯಲ್ಲಿ 
ಕಲಾವಿದೆಯಾಗಿ, ಭಾಷಾಂತರಕಾರ್ತಿಯಾಗಿ 
ಮತ್ತು ನಿರ್ವಾಹಕಿಯಾಗಿ ವಿಭಿನ್ನಸ್ತರಗಳಲ್ಲಿ 
ಉದ್ಯೋಗವನ್ನು ನಿರ್ವಹಿಸಿದ ಇವರು ಕರ್ನಾಟಕ 
ಲೇಖಕಿಯರ ಸಂಘದ ಕಾರ್ಯದರ್ಶಿಯಾಗಿ, 
ಅಧ್ಯಕ್ಷರಾಗಿ ಗುರುತರವಾದ ಕಾರ್ಯಕ್ರಮವನ್ನು 
ರೂಪಿಸಿ ಸಂಘದ ಧ್ಯೇಯೋದ್ದೇಶದ ಏಳಿಗೆಗಾಗಿ 
ಶ್ರಮಿಸಿದ್ದಾರೆ. 

"ಗೂಡಿನಿಂದ ಗಗನಕ್ಕೆ' ಎಂಬ ಇವರ ಕೃತಿಯು ಶ್ರೀಮತಿ 
ವೈಶಾಲಿ ಕಾಸರವಳ್ಳಿಯವರ ನಿರ್ದೇಶನದಲ್ಲಿ ಧಾರಾವಾಹಿಯಾಗಿ. 
ಸಂಭಾಷಣೆ' ಒಂದು ಹಾಸ್ಯಭರಿತ ಪ್ರಸಂಗವಾಗಿ 
ದೂರದರ್ಶನದಲ್ಲಿ ಪ್ರಸಾರಗೊಂಡವು. ಅಲ್ಲದೇ ಇವರ ಹಲವಾರು 
ಕಿರು ನಾಟಕಗಳು. ರೂಪಕಗಳು ಪ್ರಸಾರಗೊಳ್ಳುವುದರ ಮೂಲಕ 
ಜನಪ್ರಿಯತೆ ಗಳಿಸಿದರು. ಇವರು ಭಾಷಣ, ಸಂದರ್ಶನ ಮತ್ತು 
ವವಿಧ ರಂಗಗಳಲ್ಲಿ ಖ್ಯಾತನಾಮರಾದ ಏಳು ಯಶಸ್ವಿ 
ಮಹಿಳೆಯರನ್ನು ಕುರಿತು ನಿರ್ದೇಶಕ ನಾಗೇಂದ್ರ ಶಾ ಅವರ 
ಸಹಯೋಗದೊಂದಿಗೆ “ಯಶಸ್ಸಿನ” ಎಂಬ ಶೀರ್ಷಿಕೆಯಲ್ಲಿ 
ಸಿದ್ದವಾದ ಕಾರ್ಯಕ್ರಮ ದೂರದರ್ಶನದಲ್ಲಿ ಮೂಡಿಬಂದು 
ಅನೇಕರ ಮೆಚ್ಚುಗೆಗೆ ಪಾತ್ರವಾಯಿತು. 


ಕಥೆ, ಕಾದಂಬರಿ, ವೈಚಾರಿಕ ಲೇಖನ, ಭಾಷಾಂತರ ಹೀಗೆ 
ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃಷಿಮಾಡಿರುವ ಇವರು 65ಕ್ಕೂ 
ಹೆಚ್ಚು ಕೃತಿಗಳನ್ನು ಸಾಹಿತ್ಯ ವಲಯಕ್ಕೆ ನೀಡಿ ಲೇಖಕಿಯಾಗಿ, 
ಚಿಂತಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಹೆಣ್ಣು ಹೃದಯ, ಬದಲಾದ 
ಪ್ರತಿಬಿಂಬ, ಸ್ಥರ-ಅಪಸ್ಸರ, ಒಂಟಿ ಮೋಡ, ನೆನಪು ಸಾಯಲಿಲ್ಲ, 
ಸುಳಿ, ಮಹಾಭಾರತದ ಉಪಕಥೆಗಳು, ಅಪೂರ್ವ ಸುಮಗಳು 
ಇವರ ಕಥಾಸಂಕಲನಗಳಾದರೆ, ನೇಸರು-ನೆಳಲು, ಜೀವನಜಾಲ, 
ಜಬಾಲಾ, ಗೂಡಿನಿಂದ ಗಗನಕ್ಕೆ, ಮಡಿಲು. ಹಾವು ಏಣಿಯಾಟ, 
ಒಂದು ಸಂವತ್ಸರ ಚಕ್ರ, ನಂದ ನಂದನ, ಯುಗಪುರುಷ, ಇದು ಬರಿ 
ಬೆಳಗಲ್ಲ, ಕಲೆಗೆ ಜಾತಿಯ ಹಂಗಿಲ್ಲ ಎಂಬ ಕಾದಂಬರಿಗಳು 
ಜನಪ್ರಿಯತೆಯನ್ನು ಗಳಿಸಿಕೊಂಡಿವೆ. ಹನುಮಾನ್‌ ಪ್ರಸಾದ್‌ 
ಪೊದ್ದಾರ್‌, ಆರ್‌. ಕಲ್ಯಾಣಮ್ಮ ತಿರುಮಲೆ ರಾಜಮ್ಮ ಭಕ್ತೆ ಮೀರಾ, 
ಪ್ರೇಮ್‌ಚಂದ್‌, ಶಾರದಾ ಮಣಿ, ಅಮೃತಾ ಪ್ರೀತಮ್‌, ನೋವ 
ನುಂಗಿ ನಕ್ಕವರು, ನೆನಪಿನಂಗಳದಿಂದ ಎನ್ನುವಂತಹ ಜೀವನ 
ಚರಿತ್ರೆಗಳು ಆ ಪ್ರಕಾರಕ್ಕೆ ಮಾದರಿಯಾಗಿ ನಿಲ್ಲುವಂತಹವು. ಹರಟೆ, 
ಗಂಥ ಸಂಪಾದನೆ, ಬಾನುಲಿ ನಾಟಕ, ಅನುವಾದ ಮತ್ತು ಪ್ರಸಕ್ತ 
ವಿದ್ಯಮಾನಗಳನ್ನು ಕುರಿತ ಲೇಖನಗಳು ಇವರ ತೀಕ್ಷ್ಮ ಮತ್ತು 
ವಿದ್ಧತ್‌ಪೂರ್ಣ ಪಾಂಡಿತ್ಯಕ್ಕೆ ಕನ್ನಡಿ ಹಿಡಿದಿವೆ. ಕೃಷ್ಣ ಚಂದರ್‌ರವರ 


"ಬಬ 
ಸಿರಸಿ 


ಪರಾಜಯ, ಭಂಕಿಮಚಂದರ ದುರ್ಗೇಶರ 
ನಂದಿನಿ, ನಾನಕ ಸಿಂಗ್‌ ಅವರ ಬಿಳಿಯ ರಕ್ತ ಶ್ರೀ 
ಲಾಲ್‌ ಶುಕ್ಷ ಅವರ ದರ್ಬಾರಿರಾಗ, ಅಮೃತ 
 - ಪ್ರೀತಮ್‌ರವರ ಮುಚ್ಚಿದ ಬಾಗಿಲು, 
ಸುರೇಂದರವರ ನನಗೆ ಚಂದಿರ ಬೇಕು ಇನ್ನೂ 
, ಮುಂತಾದ 17ಕ್ಕೂ ಹೆಚ್ಚು ಭಾಷಾಂತರ ಕೃತಿಗಳು 
ಕನ್ನಡ ನೆಲಕ್ಕೆ ಒಗ್ಗಿಕೊಂಡು ಓದುಗರನ್ನ ತನ್ನೆಡೆ 
ಸೆಳೆದುಕೊಂಡಿವೆ. 


ಶ್ರೀ ಎಂ.ಎಸ್‌. ರವಿ ಹಾಗೂ ಡಾ. ಎಂ.ಎಸ್‌. 
ವಿದ್ಯ ಅವರುಗಳನ್ನು ಮಕ್ಕಳಾಗಿ ಪಡೆದು ಸದಾ 
ಉತ್ಸಾಹದಿಂದ ಹಲವು ಕ್ಷೇತ್ರಗಳಲ್ಲಿ ಬಹುಮುಖ 
ಪ್ರತಿಭೆಯೆನಿಸಿ ಸರಳತೆ ಮತ್ತು ಸಜ್ಜನಿಕೆಯಿಂದಲೇ 
ಜನಾನುರಾಗಿಯಾಗಿ ಗುರುತಿಸಿಕೊಂಡಿರುವ ಇವರ ಸೇವೆಯನ್ನು 
ಮನಗಂಡು ಸರ್ಕಾರ, ಸಂಘ-ಸಂಸ್ಥೆಗಳು, ಪ್ರಶಸ್ತಿ ಪುರಸ್ವಾರಗಳನ್ನು 
ನೀಡಿ ಗೌರವಿಸಿದೆ. 


ಸಳ ಉತ್ತರಪ್ರದೇಶದ 
ಸೌಹಾರ್ದ ಪ್ರಶಸ್ತಿ 


ಸಾಹಿತ್ಯ 


ಹಿಂದಿ ಸಂಸ್ಥಾನದಿಂದ 
ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 
ಲಿಪಿ ಪ್ರಾಜ್ಞೆಬಿರುದು 

ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಷಿಪ್‌ 
ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆ 
ಕರ್ನಾಟಕ ಸರ್ಕಾರದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 
ಮೂಡುಬಿದಿರೆ ಶಿವರಾಂ ಕಾರಂತ ಪ್ರಶಸ್ತಿ 

ಗೊರೂರು ಪ್ರತಿಷ್ಠಾನದ ಗೊರೂರು ಪ್ರಶಸ್ತಿ 

ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯ ಗೌರವ 


ನಶ 2 
ಪ್ರಶಸ್ತಿ 


Md: 


ಆಕಾಶವಾಣಿ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವೇ 
ಮೊದಲಾದ ಪ್ರಶಸ್ತಿ ಪುರಸ್ಕಾರಗಳು ಇವರ ಕೀರ್ತಿ ಶಿಖರದಲ್ಲಿ 
ಗರಿಗಳಂತೆ ಮೆರಿಯುತ್ತಿವೆ. ಇಂತಹ ಸಜ್ಜನಸ್ನೇಹಿ ವ್ಯಕ್ತಿತ್ವದ ಸಾಹಿತಿ, 
ಕಥೆಗಾರ್ತಿ, ಕಾದಂಬರಿಗಾರ್ತಿ, ಕಲಾವಿದರು, ಸಂಸ್ಕೃತಿ ಜೆಂತಕರೂ 
ಆದ ಇವರ ಅಭಿಮಾನಿಗಳು, ಬಂಧು-ಬಾಂಧವರು ಒಟ್ಟಾಗಿ ಸೇರಿ 
ಸೃಜನಶೀಲ ಲೇಖಕಿ : ಹೆಚ್‌.ಎಸ್‌. ಪಾರ್ವತಿ ಎಂಬ ಸಂಭಾವನಾ 
ಗಂಥವನ್ನು ಸಮರ್ಪಿಸಿದ್ದಾರೆ. 

ಹಿರಿಯರಾದ ನಾಡೋಜ ಡಾ. ಜಿ. ನಾರಾಯಣ ಅವರ 
ಆಪ್ತ ವಲಯದ ಅಭಿಮಾನಿಯಾಗಿದ್ದರು. 


ಇವರು ಎಲೆಮರಿಯ ಕಾಯಿಯಂತೆ ಸಾಹಿತ್ಯ ಮತ್ತು ಕಲೆ 
ಎರಡೂ ಕ್ಷೇತದಲ್ಲೂ ದಷ್ಟ-ಪುಷ್ಟವಾಗಿ ಬೆಳದು 2012ರಲ್ಲಿ ಈ 
ಲೋಕವನ್ನು ತ್ಯಜಿಸಿದರು. ಆದರೂ ಇವರು ಕನ್ನಡ ಸಾಹಿತ್ಯಕ್ಕೆ 


ಉದಯಹೌರಥ 


ಉದಯಭಾನು ಕಲಾಸಂಘದ ತೈಮಾಸಿಕ ಸುದ್ದಿಪತ್ರಿಕೆ 


ನ್‌) 


UDAYASOURABHA 


UDAYABHANU KALASANGHA’S QUARTERLY NEWSLETTER 


ವಾರ್ಷಿಕ ಚಂದಾ ರೂ. 25-00 


ಇವರಿಂದ 

ಗೌರವ ಕಾರ್ಯದರ್ಶಿ 
ಉದಯಭಾನು ಕಲಾಸಂಘ (ನೋಂ) 
ಗವಿಷುರ ಸಾಲು ಛತ್ರಗಳ ಎದುರು 
ರಾಮಕೃಷ್ಣ ಮಠ ಬಡಾವಣೆ 
ಕೆಂಪೇಗೌಡನಗರ 

ಬೆಂಗಳೂರು-560 019 

ದೂರವಾಣಿ : 080-26609343 
ಟೆಲಿಫ್ಯಾಕ್ಸ್‌ : 080-26601831 


E-mail:udayabhanu_1965@yahoo.co.in 


From 

Hon.Secretary 

Udayabhanu Kalasangha (R.) 
Ramakrishna Math Layout 
Kempegowdanagar 

Bengaluru - 560 019 

Ph.: 080-26609343 

Telefax : 080-26601831 


Website : www.udayabhanu.org 


